ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಸಾಮಾಜಿಕ ಅರಣ್ಯ ಯೋಜನೆ ಕುರಿತು 

ಶ್ರೀ ಕೆ.ಎ. ತಿಪ್ಪೇಸ್ವಾಮಿ (ನಾಮನಿರ್ದೇಶನ ಹೊಂದಿದವರು) 

446 (544) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 

(ಅ) 2019-2020ನೇ ಸಾಲಿನಲ್ಲಿ ಸಾಮಾಜಿಕ ಅರಣ್ಯ ಯೋಜನೆಯಡಿ ಎಷ್ಟು ಸಸಿಗಳನ್ನು ಬೆಳೆಸಲಾಗಿದೆ; 


(ಆ) ಬೆಳೆಸಲಾದ ಸಸಿಗಳನ್ನು ಯಾವ ಯಾವ ಅರಣ್ಯೇತರ ಸ್ಥಳಗಳಲ್ಲಿ ಎಷ್ಟು ಸಸಿಗಳನ್ನು ನೆಡಿಸಲಾಗಿದೆ; 
ನೆಟ್ಟಿರುವ ಸಸಿಗಳಲ್ಲಿ ಬದುಕಿ ಉಳಿದಿರುವ ಸಸಿಗಳ ಸಂಖ್ಯೆ ಎಷ್ಟು ; 


(ಇ) ಈ ಸಸಿಗಳನ್ನು ನೆಡುವುದರ ಮೂಲಕ ಎಷ್ಟು ಎಕರೆ ಪ್ರದೇಶದಲ್ಲಿ ಅರಣ್ಯ ನೆಡುತೋಪನ್ನು 
ನಿರ್ಮಾಣ ಮಾಡಿದಂತಾಗಿದೆ ; 


(ಈ) ರೈತರಿಗೆ ನೀಡಿರುವ ಸಸಿಗಳ ಸಂಖ್ಯೆ ಎಷ್ಟು ಮತ್ತು ಇವರಿಗೆ ಸಸಿ ಬೆಳೆಸಲು ನೀಡಿರುವ 
ಸಬ್ಬಿಡಿ/ಸೌಲಭ್ಯಗಳೇನು ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಉ) ಸಸಿಗಳನ್ನು ಬೆಳೆಸಲು/ನೆಡಲು ಖರ್ಚಾಗಿರುವ ಹಣವೆಷ್ಟು ? (ವಿವರವಾದ ಮಾಹಿತಿ ನೀಡುವುದು 
ಪ್ರತಿಯೊಂದು ಪುಶ್ನೆಗೆ ಜಿಲ್ಲಾವಾರು ಮಾಹಿತಿ ನೀಡುವುದು) 


